ಬೀದರ್‌ ಜಿಲ್ಲೆಯಲ್ಲಿ ಕೃಷಿ ಕಾಲೇಜ್‌ ಅನ್ನು ಆರಂಭಿಸುವ ಬಗ್ಗೆ 
ಶ್ರೀ ಅರವಿಂದಕುಮಾರ್‌ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು):- 
1 (104) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹಿಂದುಳಿದ ಹಾಗೂ ಕೃಷಿ ಆಧಾರಿತ ಜಿಲ್ಲೆಯಾದ ಬೀದರ್‌ ಜಿಲ್ಲೆಯಲ್ಲಿ ಕೃಷಿ ಮಹಾವಿದ್ಯಾಲಯ ಪ್ರಾರಂಭಿಸುವ ಪ್ರಸ್ತಾವನೆಯು 
ಸರ್ಕಾರದ ಮುಂದಿದೆಯೇ ; 


(ಆ) ರೈತರಿಗೆ ಕೃಷಿ ಉಪಕರಣದ ಮೇಲೆ ರಿಯಾಯಿತಿಯನ್ನು ಘೋಷಿಸುವುದು ಯಾವಾಗ ; ವಿಳಂಬವಾಗಲು ಕಾರಣವೇನು? 


